ಕ್‌ ಕರ್ನಾಟಕ ವಿಧಾನ ಪರಿಷತು 


ಜುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖೆ : 869 
ಸದಸ್ಯರ ಹೆಸರು 0 ಡಾ ತೇಜಸ್ಸಿನ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20.12.2021 
ಉತ್ತರಿಸುವ ಸಚಿವರು ; ಮಾನ್ಯ ಇಂಧನ ಹಾಗೂ 


ಕನ್ನಡ ಮತ್ತು ಸಂಸ್ಥೃತಿ ಸಚಿವರು 


Kkokk 


ರಾಜ್ಯದ ಬಹುತೇಕ 
ಪಂಚಾಯತಿಗಳಲ್ಲಿ ಬೀದಿ 
ದೀಪಗಳ ವಿದ್ಯುತ್‌ ಬಿಲ್‌ 
ಕಟ್ಟದೆ ಸಂಕಷ್ಟ 
ಎದುರಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಅಕ್ಟೋಬರ್‌ 2021ರ 
ಅಂತ್ಯಕ್ಕೆ ಪಂಚಾಯಿತಿ ಬೀದಿ ದೀಪಗಳ ವಿದ್ಯುತ್‌ ಬಿಲ್‌ ಬಾಕಿ ಇರುವ, 
ಕಂಪನಿವಾರು ವಿವರಗಳು ಈ ಕೆಳಕಂಡಂತಿದೆ:- 


ಆ) | ಪರಿಸರಕ್ಕೆ ಪೂರಕವಾಗಿ ಸೌರಶಕ್ತಿ" ದೀಪಗಳನ್ನು ಗ್ರಾಮದ ಬೀದಿ ದೀಪಗಳಿಗೆ ಅಳವಡಿಸುವ 
ನಿಸರ್ಗದಲ್ಲಿ ದೊರೆಯುವ | ವಿಷಯವು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. 
ಸೌರಶಕ್ತಿ ದೀಪಗಳನ್ನು | ಸೌರಶಕ್ತಿ” ಬೀದಿ ದೀಪಗಳ ಸಂಬಂಧಪಟ್ಟಂತೆ, ವಿದ್ಯುತ್‌ ಸರಬರಾಜು 
ವ್ಯಾಪಕವಾಗಿ ಬಳಸಲು | ಕಂಪನಿಗಳಲ್ಲಿ ಯಾವುದೇ ಅಧ್ಯಯನ ನಡೆಸಿರುವುದಿಲ್ಲ. 

ಗ್ರಾಮದ ಬೀದಿದೀಪ ಹಾಗೂ 
ನಿವಾಸಿಗಳಿಗೆ ಅತ್ಯಂತ ಕಡಿಮೆ 
ವೆಚ್ಚದಲ್ಲಿ “ಸೌರಶಕ್ತಿ” ಗ್ರಾಹಕ 
ದೀಪ ವ್ಯವಸ್ಥೆ ಕಲ್ಪಿಸುವ 
ಇಚೆ -ಯೋಜನೆ ಇದೆಯೇ, 
ಇ) | ಇದರಿಂದ ಇಲಾಖೆಯು ಎಷ್ಟು 
' ಪ್ರಮಾಣದಲ್ಲಿ ವಿದ್ಯುತನ್ನು 
ಉಳಿಸಬಹುದಾಗಿದೆ; ಈ ಬಗ್ಗೆ 
ಅಧ್ಯಯನ ನಡೆಸಲಾಗಿದೆಯೇ; 


ಗೃಹ ಬಳಕೆ ಗ್ರಾಹಕರು ತಮ್ಮ ಮನೆಗಳ ಮೇಲೆ ಸೌರ ಶಕ್ತಿ ವಿದ್ಯುತ್‌ 
ಮೇಲ್ಲಾವಣಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಭಾರತ ಸರ್ಕಾರದ ಸೌರ 
ಗೃಹ ಯೋಜನೆ ಅಡಿಯಲ್ಲಿ 1 kW ಯುಂದ 3 kW ವರೆಗೆ ಮಾನದಂಡ 
ವೆಚ್ಚದ ಶೇ 40% ಹಾಗೂ 3 kW ಯಿಂದ 10 kW ವರೆಗೆ ಮಾನದಂಡ 
ವೆಚ್ಚದ ಶೇಕಡಾ 20% ರಷ್ಟು ಅನುದಾನ ನೀಡುವ ಮೂಲಕ ಸೌರ ಶಕ್ತಿ 
ವಿದ್ಯುತ್‌ ಮೇಲ್ಸಾವಣಿ (ಸೋಲಾರ್‌ ರೂಫ್‌ ಟಾಪ್‌) ಘಟಕ 
ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಸೌರ ಮೇಲ್ಸಾವಣಿ ಘಟಕಗಳನ್ನು ತಮ್ಮ 
ಮನೆಗಳ ಛಾವಣೆಗಳ ಮೇಲೆ ನಿಯಮಾನುಸಾರ ಅಳವಡಿಸಿಕೊಳ್ಳುವುದು 
ಗ್ರಾಹಕರ ಇಚೆಗೆ ಒಳಪಟರುತದೆ. 

ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಸರ್ಕಾರಿ 
ಕಟ್ಟಡಗಳ ಇಂಧನ ಸ್ಥಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಸರ್ಕಾರಿ ಕಟ್ಟಡದ 


ಪ್ರತಿ ಸಾರ್ವಜನಿಕ ಸರ್ಕಾರಿ 
ಕಟ್ಟಡದ ಮೇಲ್ಭಾವಣಿಯ 
ಮೇಲೆ “ಸೌರಫಲಕ' 


| ಅಳವಡಿಸಿ "ಇಂಧನ | 


ಶ್ತ 


ಸ್ಥಾವಲಂಬನೆ' ಸಾಧಿಸುವ ಮೇಲ್ಛಾವಣಿ ಮೇಲಿ ಸೌರ ಫಲಕ ಅಳವಡಿಸಿರುವ ವಿವರಗಳು ಈ 
ಹೂರಕ ಯೋಜನೆ | ಕೆಳಕಂಡಂತಿವೆ;- 
ಇಲಾಖೆಯ ಮುಂದಿದೆಯೇ? 
(ವಿವರ ನೀಡುವುದು) 


56 
5೨80 


340 
88 


ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಟ್ಟಡಗಳ ಮೇಲೆ 7.181 ಮೆ.ವ್ಯಾ. 
ಸಾಮರ್ಥ್ಯದ ಸೌರ ಶಕ್ತಿ ವಿದ್ಯುತ್‌ ಮೇಲ್ಸಾವಣಿ ಘಟಕ ಅಳವಡಿಸುವ 


ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 


ಮೆಸ್ವಾಂ ವ್ಯಾಪ್ತಿಯ ಉಡುಪಿ ವೃತ್ತದಲ್ಲಿ ಮೆಸ್ಟಾಂ ಕಟ್ಟಡಗಳ ಮೇಲೆ 
24 ಘಟಕಗಳ 406 ಕಿ.ವ್ಯಾ. ಸಾಮರ್ಥ್ಯದ ಸೌರ ಶಕ್ತಿ ವಿದ್ಯುತ್‌ 
ಮೇಲ್ಛಾವಣಿ ಘಟಕ ಅಳವಡಿಸಲು ಟೆಂಡರ್‌ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ: ಎನರ್ಜಿ 284 ಇಬಿಎಸ್‌ 2021 A} 
{> 
pnb 
(ಏ ಸುನಿಕ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚೆವರು 


